ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 30೦4(2537) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 
ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ಯೋಜನೆ ಹಾಗೂ ಅನುದಾನದ ಕುರಿತು 


(ಅ) ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವ ಎಲ್ಲಾ ನಿಗಮ ಮಂಡಳಿಗಳಲ್ಲಿ 
ಫಲಾನುಭವಿಗಳ ಅಯ್ಕೆ ಮಾಡಲು ಇರುವ ಮಾನದಂಡಗಳೇನು; (ಸರ್ಕಾರದ ಸುತ್ತೋಲೆ 
ನಡವಳಿಗಳ ಬಗ್ಗೆ ಸಂಪೂರ್ಣ ದಾಖಲಾತಿ ಪ್ರತಿಗಳ ಪೂರ್ಣ ಮಾಹಿತಿ ನೀಡುವುದು) 


(ಆ) ಎಲ್ಲಾ ನಿಗಮ ಮಂಡಳಿಗಳಲ್ಲಿ ಆಯ್ಕೆ ಸಮಿತಿಗಳಿದ್ದು, ಯಾವುದೇ ನಿಗಮ 
ಮಂಡಳಿಯಿಂದ ಇಲ್ಲಿಯವರೆಗೆ ಸದಸ್ಯರನ್ನು ಆಯ್ಕೆ ಸಮಿತಿ ಸಭೆಗೆ ಆಹ್ವಾನಿಸಿಲ್ಲದಿರುವ 
ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) 2018-19 ರಿಂದ 2020-21ರವರೆಗೆ ನಡೆದ ಆಯ್ಕೆ ಸಮಿತಿಯ ಸಭೆ ದಿನಾ೦ಕ, ಸಮಯ, ಸ್ಥಳ, 
ಸಭೆಯ ನೋಟಿಸ್‌ ಪ್ರತಿ ಹಾಗೂ ಸಭೆಯ ನಡವಳಿ ಮತ್ತು ಮೂರು ವರ್ಷದ ಆಯ್ಕೆ 
ಪಟ್ಟೆಯೊಂದಿಗೆ ಸಂಪೂರ್ಣ ವರ್ಷವಾರು ಮಾಹಿತಿ ನೀಡುವುದು; 


(ಈ) ಕರ್ನಾಟಿಕ ಮಹರ್ಷಿ ವಾಲ್ಮಿಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ 2018-19 ರಿಂದ 
2020-21ರವರೆಗೆ ಆಯ್ಕೆ ಸಮಿತಿಯ ಸಭೆ ದಿನಾ೦ಕ, ಸಮಯ, ಸ್ಥಳ ಸಭೆಯ ನೋಟಿಸ್‌ ಪ್ರತಿ 
ಹಾಗೂ ಸಭೆಯ ನಡವಳಿ ಮತ್ತು ಮೂರು ವರ್ಷದ ಆಯ್ಕೆ ಪಟ್ಟಿಯ ಸಂಪೂರ್ಣ ವರ್ಷವಾರು 
ಮಾಹಿತಿ ನೀಡುವುದು; 


(ಉ) 2018-19 ರಿಂದ 2019-20ರವರೆಗೆ ಪ್ರಗತಿ ಕಾಲೋನಿ ಯೋಜನೆಯಡಿಯಲ್ಲಿ ಬೀದರ್‌ 
ಜಿಲ್ಲೆಗೆ ಬಂದಿರುವ ಅನುದಾನ ಎಷ್ಟು ; ಹಾಗೂ ಯಾವ ಯಾವ ಕಾಮಗಾರಿಗಳು 
ಪೂರ್ಣಗೊಂಡಿರುತವೆ/ಪ್ರಗತಿಯಲ್ಲಿರುತ್ತವೆ ? (ಸಂಪೂರ್ಣವಾದ ಮಾಹಿತಿ ನೀಡುವುದು) 


